ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ದಿನಾಂಕ 


952 


17.12.2018 


ಸದಸ್ಯರ ಹೆಸರು 1 ಶ್ರೀಐವನ್‌ ಡಿಸೋಜಾ (ನಾಮನಿರ್ದೇಶಿತರು) 


ಉತ್ತರಿಸುವ ಸಚಿವರು 


ಪಶು ಸಂಗೋಪನೆ ಸುತ್ತು ಮೀನುಗಾರಿಕೆ ಸಚಿವರು 


ಬೇಡಿಕೆ ಎಷ್ಟು: ಹಾಲು ಉತ್ಪಾದಕರಿಗೆ 
ಸರ್ಕಾರದಿಂದ ನೀಡುವ ಸಬ್ಬಿಡಿ 
ರೈತರಿಗೆ ಪಾವತಿಸಲಾಗಿದೆಯೇ? 2017- 
18 ರಲ್ಲಿ ನೀಡಲಾದ ಸಬ್ಸಿಡಿ ಎಷ್ಟು: 
ಬಾಕಿ ಇರುವ ಸಬ್ಬಿಡಿ ಎಷ್ಟು? (ವಿವರ 
ನೀಡುವುದು) 


ಕ್ರ.ಸಂ ಪ್ರಶ್ನೆಗಳು i ಉತ್ತರಗಳು 

ಅ) ರಾಜ್ಯದಲ್ಲಿ ಎಷ್ಟು ಲೀಟಿರ್‌ ಹಾಲು ಕರ್ನಾಟಿಕ ಹಾಲು ಮಹಾಮಂಡಳೆಂತು ವ್ಯಾಪ್ತಿಯಲ್ಲಿ 
ಉತ್ಪಾದನೆ ಆಗುತ್ತಿದೆ (ವಿವರ | ಪ್ರಸ್ತುತ ಸರಾಸರಿ ದಿನಂಪ್ರತಿ 76.49 ಲಕ್ಷ್‌ ಕೆ.ಜಿ. ಹಾಲು 
ಒದಗಿಸುವುದು) ರಾಜ್ಯದಲ್ಲಿ ಹಾಲಿನ | ಸಂಗ್ರಹಿಸಲಾಗುತ್ತಿದೆ. 


ಕರ್ನಾಟಿಕ ರಾಜ್ಯದ ನಗರ ಹಾಗೂ ಪಟ್ಟಿಣ ಪ್ರದೇಶದಲ್ಲಿ 
ಒಟ್ಟಾರೆ ದಿನವಹಿ ಈ ಲಕ್ಷ ಲೇ. ಹಾಲಿನ ಬೇಡಿಕೆ 
ಇರುತ್ತದೆ. ಕರ್ನಾಟಕ ಹಾಲು ಮಹಾಮಂಡಳಿವತಿಯಿಂದ 
ರಾಜ್ಯದಲ್ಲಿ ದಿನವಹಿ 45 ಲಕ್ಷ್‌ ಲೀ. ಹಾಲು ಮಾರಾಟ 
ಮಾಡಲಾಗುತ್ತಿದೆ. 


ಹೊರ ರಾಜ್ಯಗಳಲ್ಲಿ ದಿನವಹಿ ಹಾಲಿನ ಮಾರಾಟ 8.0 


ಲಕ್ಷ ಲೀ. ಮಾಲಾಟ ಮಾಡಲಾಗುತ್ತಿದೆ. ಕ್ಟೀರಭಾಗ್ಯ 
ಯೋಜನೆಗೆ ದಿನವಹಿ 70 ಲಕ್ಷ ಲೀ, ಹಾಲಿನ ಇತರೇ 
ಉತ್ಪನ್ನಗಳಿಣೆ ದಿನವಹಿ 3.0 ಲಕ್ಷ ಲೀ. ಬಳಸಲಾಗುತ್ತಿದೆ. 


ಹಾಗೂ ಉಳಿಕ್‌ 13.49 ಲಕ್ಷ ಲೀ.ಹಾಲನ್ನು ಹಾಲಿನ ಪುಣಿ 
ಪರಿವರ್ತನೆ ಮಾಡಲಾಗುತ್ತಿದೆ. 


ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ನೀಡುವ 
ಪ್ರೋಕ್ಸಾಹಧನವನ್ನು ರೈತರಿಗೆ ಪಾವತಿಸಲಾಗಿದೆ. 2017- 
18ನೇ ಸಾಲಿನಲ್ಲಿ ಹಾಲು ಉತ್ಪಾದಕರಿಗೆ ಒಟ್ಟು 
ರೂ.1131.58 ಕೋಟಿ ಪ್ರೋತ್ಸಾಹಧನ ಪಾವತಿಸಲಾಗಿದೆ. 
ಪ್ರೋತ್ಸಾಹ ಧನವು ಬಾಕಿ ಇರುವುದಿಲ್ಲ. 2018-19ನೇ 
ಸಾಲಿನಲ್ಲಿ ಅಗಸ್ಟ್‌-2018ರ ವರೆಗೆ ರೂ.702.11 ಕೋಟಿಗಳ 
ಪ್ರೋತ್ಸಾಹಧನವನ್ನು ಹಾಲು ಉತ್ಪಾದಕರಿಗೆ 
ಪಾವತಿಸಲಾಗಿದೆ. 


ಈ 


ಹಾಲಿನಿಂದ ತಯಾರಿಸಲಾಗುವ 
ಉತ್ಪನ್ನಗಳಿಗೆ ಅಂತರಾಷ್ಟ್ರೀಯ 
ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆಯೇ: 
ಯಾವ-ಯಾವ ಉತ್ಪನ್ನಗಳನ್ನು 
ಅಂತರಾಷ್ಟ್ರೀ €ಯ ಮಾರುಕಟ್ಟೆಯಲ್ಲಿ 
ಮಾರಾಟ ಮಾಡಲಾಗುತ್ತಿದೆ: ವಿವರ 
ನೀಡುವುದು." il 


"| ಪ್ಯಾಕ್‌ ಸುವಾಸಿತ ಹಾಲು ಹಾಗೂ 


ಅಂತರಾಷ್ಟ್ರೀಯ ಮಟ್ಟಿದಲ್ಲಿ ಅಧಿಕ ಪ್ರಮಾಣದ ಹಾಲು 
ಉತ್ಪಾದನೆಯಾಗುತ್ತಿರುವುದರಿಂದ ಹಾಲು ಮತ್ತು ಹಾಲಿನ 
ಉತ್ಪನ್ನಗಳಿಗೆ ಬೇಡಿಕೆ ಕುಸಿದಿರುವ ಹಿನ್ನೆಲೆಯಲ್ಲಿ ನಂದಿನಿ 
ಉತ್ಪನ್ನಗಳಿಗೆ ಅಂತರ ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಪ 
ಪ್ರಮಾಣದಲ್ಲಿ ಬೇಡಿಕೆ ಇರುತ್ತದೆ. 


ಪ್ರಸ್ತುತ ನಂದಿನಿ ಯು.ಹೆಚ್‌.ಟಿ. ಹಾಲು, ತುಪ್ಪ, ಟೆಟ್ರಾ 
ಸಿಹಿ ಉತ್ಪನ್ನಗಳನ್ನು 
ರಷ್ಣು ಮಾಡಲಾಗುತ್ತಿದೆ. 


2018-19 ರ ಸಾಲಿನಲ್ಲಿ ಅಂತರ ರಾಷ್ಟ್ರೀಯ 
ಮಾರುಕಟ್ಟೆಯಲ್ಲಿ ಮಧ್ಯಪ್ರಾಚ್ಯ ದೇಶಗಳು, ಮಾಲ್ಡೀವ್ಸ್‌, 


ಬಾಂಗ್ಲಾದೇಶ ಮತ್ತು ಆಸ್ಟ್ರೇಲಿಂರು ಗಳಿಗೆ ಮಾರಾಟ 


# 


ಮಾಡಲಾಗಿರುವ `ಹಾಲು ಹಾಗೊ ಹಾಲಿನ ಉತ್ಪನ್ನಗಳ 
ವಿವರ ಈ ಕೆಳಕಂಡಂತಿದೆ, 


ಕ್ರಸ ಪರಿಮಾಣ 
ವಿವರ 


ಯು.ಹೆಚ್‌.ಟಿ, ಹಾಲು 66,000 ಲೀ.ಪ್ರತಿ ಮಾಹೆ 


I 

2 |ಟೆಟ್ರಾ ಪ್ಯಾಕ್‌ ಸುವಾಸಿತ ಹಾಲು[ 10,000 ಲೀ. 
3 [ಹುಪ್ಪ 20 ಮೆ.ಟನ್‌. 
[4 ಸಿಹಿ ಉತ್ಪನ್ನಗಳು 12 ಮೆ.ಟನ್‌. 
5" [ಕೆನೆ ರಹಿತ ಹಾಲಿನ ಪಡಿ 100 ಮೆ.ಟನ್‌ 

ಇ) ಮಳ್ಳಳಿಗೆ ಮಧ್ಯಾಹ್ನ ಕ್ಷೀರಭಾಗ್ಯ | ಕ್ಟೀರ ಭಾಗ್ಯ ಯೋಜನೆಗೆ ದಿನಂಪ್ರತಿ ಅಂದಾಜು 7 ಲಕ್ಸ್‌ 
ಯೋಜನೆಗೆ ರಾಜ್ಯದಲ್ಲಿ 'ಎಷ್ಟು ಹಾಲು | ಲೀಟಿರ್‌ ಹಾಲನ್ನು ಬಳಸಲಾಗುತ್ತಿದೆ. ಮಾಹೆಯಾಸ 
ಬಳಕೆಯಾಗುತ್ತಿದೆ, ಇದಕ್ಕೆ ತಗಲುವ | ಇದಕ್ಕೆ ತಗಲುವ ಅಂದಾಜು ವೆಚ್ಚ ರೂ.77.00 
ವೆಚ್ಚ ಎಷ್ಟು: (ವಿವರ ನೀಡುವುದು) ಕೋಟಿಗಳಾಗಿರುತ್ತದೆ. 

ಈ) |ರಾಜ್ಯದೆ ಹಾಲು ಉತ್ಪಾದನೆ | ಕರ್ನಾಟಿಕ ಹಾಲು ಮಹಾಮಂಡಳಿ "ವ್ಯಾಪ್ತಿಯಲ್ಲಿನ 14 
ಯೂನಿಯನ್‌ ಗಳಲ್ಲಿ ಗುತ್ತಿಗೆ | ಜಿಲ್ಲಾ ಹಾಲು ಒಕ್ಕೂಟಿಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಒಟ್ಟು 
ಆಧಾರದಲ್ಲಿ ಎಷ್ಟು ಕಾರ್ಮಿಕರು ಕೆಲಸ | 8262 ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರನ್ನು 
ನಿರ್ವಹಿಸುತ್ತಿದ್ದಾರೆ, ಅವರನ್ನು | ಖಾಯಂಗೊಳಿಸಲು ಸರ್ಕಾರದ ಮುಂದೆ ಯಾವುದೇ 
ಖಾಯಂಗೊಳಿಸಲು ಇಲಾಖೆಯ | ಪ್ರಸ್ತಾವನೆ ಇರುವುದಿಲ್ಲ. 
ಮುಂದೆ. ಪ್ರಸ್ತಾವನೆ ಇದೆಯೇ: ವಿವರ 
ನೀಡುವುದು. 

ಸಂ: ಪಸಂಮೀ 179 ಸಲೆವಿ 2018 

by 
(ವೆಂಕಟರಾವ್‌, ನಾಡಗೌಡ) 


ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಸಚಿವರು 


